DFA/666650 


KS 


File No. FD/11/ATE/2022-ADM-FINANCE DEPT.SEC (Computer No. 691442) 


ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
2. ಸದಸ್ಯರ ಹೆಸರು 

3. ಉತ್ತರಿಸುವ ದಿನಾಂಕ 
4. ಉತ್ತರಿಸುವ ಸಚಿವರ ಹೆಸರು 


: ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಹದವೀಧರರ ಕ್ಷೇತ್ರ) 
: 17/02/2022 
: ಮುಖ್ಯಮಂತ್ರಿಗಳು. 


r ಪ್ರಶ್ನೆ 


ಉತ್ರ 


(ಅ) ವಿರಾಜ ಹುಜೂರ್‌ ಖಜಾನೆ _ ಎಂದರೇನು; 

ಯಾವಾಗ ಸಾ ವಿಸಲಾಯೆತ್ಪು; ಇದರ 
ಸನ್ನು ದ ಇದರೆಲ್ಲಿ ಎಷ್ಟು 2 ಗಳಿವೆ, 
ಇದರ ಕಾರ್ಯವೈಖರಿ ಏನು “ (ವಿವರವಾದ 
ಮಾಹಿತಿ ನೀಡುವುಡು) 


2 


ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು ಇದು 

ಕರ್ನಾಟಕ ರಾಜ್ಯ ಪುನರ್‌ ರಚನೆಯಾದ 
ಕಾಲದಿಂದಲೂ (1956) ಕಾರ್ಯನಿರ್ವಹಿಸುತ್ತಿದ್ದು, 
ಆಗಿಂದಾಗ್ಗೆ ಪುನರ್‌ ರಚನೆಗೊಂಡಿರುತ್ತದೆ. 


ಕರ್ನಾಟಕ ಆರ್ಥಿಕ ಸಂಹಿತೆ ಅನುಚೇಧ 


27ರಲ್ಲಿ ವಿವರಿಸಿರುವಂತೆ ರಾಜ್ಯ ಹುಜೂರ್‌ 
ಖಜಾನೆಯು ಬೆಂಗಳೂರು " ನಗರದಲ್ಲಿ 
ಪಾವತಿಯಾಗುವ ಎಲ್ಲಾ ವೇತನ, ಸಿಬ್ಬಂದಿ; 


ಪ್ರಯಾಣ ಭತ್ಯೆ, ಸಾದಿಲ್ವಾರು ಹಾಗೂ ಇತರೆ 
ನು ಗಳನ್ನು 'ಪೆವತಿಸುವ ಖಜಾನೆಯಾಗಿರುತ್ತದೆ. 


ಅದರಂತೆ * ಬೆಂಗಳೂರು ನಗರದೆಿನ 
ಸಚೆವಾಲಯ, ನ್ನಾಯಾಲಯಗಳು ಹಾಗೊ 
ವಿವಿಧ ಇಲಾಖೆಗಳ ರಾಜ್ಮ ವಲಯದ 


ಬಿಲ್ಲುಗಳನ್ನು ಪಾವತಿ ಮಾಡಲಾಗುತ್ತಿದೆ. ರಾಜ್ಕ 
ಹುಜೊರ್‌ ಖಜಾನೆ ಹಾಗೂ ಏಜೆನ್ಸಿ ಬ್ಹಾಂಶ್‌ ಆಡೆ 
ಆರ್‌.ಬಿ.ಐ ನಲ್ಲಿ ಕೆಲಸದ ಒತ್ತಡ 
ಹೆಚ್ಚಳವಾದುದರಿಂದೆ; 1970ರಲ್ಲಿ ರಾಜ್ಯ ಹುಜೂರ್‌ 
ಖಜಾನೆಯನ್ನು ಪುನರ್‌ ” ಘಟಿಸೆಲಾಯಿತು. 
ಅದರಂತೆ ಜೆಮೆಗಳು, ಠೇವಣಿಗಳು, ಪಿಂಚಣಿ 
ಬೆಂಗಳೂರು ವ್ಯಾಪ್ಲಿಯ ಉಪ ಖಜಾನೆಗಳು 


ಇತ್ಯಾದಿ ಕೆಲಸೆಗಳನ್ನು ನೂತನವಾಗಿ 
ಸ್ಥಾಪಿಸಲಾದ ಜಿಲ್ಲಾ" ಖಜಾನೆಗಳಿಗೆ 
ವರ್ಗಾಯಿಸಲಾಗಿದೆ. 


ಮುಂದುವರೆದು ಸರ್ಕಾರದ ಆದೇಶ ಸಂಖ್ಯೆ 
ಆಇ 107 ಆಖಇ 2020 ದಿನಾಂಕ:1- ೦೫ 
2021ರಲ್ಲಿ ರಾಜ್ಯ ಹುಜೂರ್‌ ಖಜಾನೆಯನ್ನು 
ಎರಡು ಭಾಗಗಳಾಗಿ ವಿಭಜಿಸಿ ರಾಜ್ಯ ಹುಜೂರ್‌ 
ಖಜಾನೆ ಹಾಗೂ ಅಪರ ರಾಜ್ಜ ಹುಜಸರ್‌ ಖಜಾನೆ 
ಎಂದು ಎರಡು ಖಜಾಸೆಗಳಾಗಿ ಪುನರ್‌ 
ವಿಂಗಡಿಸಿ ಆದೇಶಿಸಲಾಗಿದೆ. 


Generated ftom sOffice by G JACADEESHA, CMO-Js{Gf), JOINT SECREATRY, CMO on 11/02/2022 10:34 AM 


File No. FD/11/ATE/2022-ADM-FINANCE DEPT.SEC (Computer No. 691442} 
DFA/666650 ' 


ಈ]ರೆಕ್ಕೆ ಶಾರ್ಜಿಕಗಳು ಅಂದ್ದರಲಸ್‌ ಇವುಗಳಲ್ಲಿ ” 
ಎಷ್ಟು 


ಅವು ಯಾವುವು; 
ಎತರ ಹಾಲಿ ಜಾರಿಯಲ್ಲಿರುವ ರಾಜ್ಯ ಅನುಬಂಧ-1ರಲಿ ನೀಡಲಾಗಿದೆ. 
ಶೀರ್ಡಿಕೆಗಳೌವೃವು; ಇವುಗಳನು 
ಯಾವಾಗಿನಿಂ ರಾಜ್ಯ ಸರ್ಕಾರದಲ್ಲಿ ' ಜಾರಿಗೆ 
ತರಲಾಗಿದೆ, 


(ಪ್ರ ಸರ್ಕಾರದ ಭದ್ರತಾ ಪತ್ರಗಳ ಎಂದರು; 

ಇವುಗಳಲ್ಲಿ ಎಷೆ ವಿಧ್‌ ಇವುಗಳಿಗಿರುವ 
ಮಹತ್ಸವೇನು; 2619-20, 2೦20-21, ಮತ್ತು 
202132ನೇ ಸ್ಪಾಲಿನ್ನಲ್ಲಿ ಬಿಡು na 


ತತಳನ್ನು ಎನಿ ತಲಿ ಪಾದ | 
ಯಾವ ಖಕ ಶೀರ್ಷಿಕೆಗೆ ಜಮೊ ಮೆ ರಾಜ್ವಿ ಧ ಅನುಬಂಧ-2ರಲಿ ನೀಡಲಾಗಿದೆ. 
ಬಳಕೆ , ಮಾಡಿಕೊಳ್ಳಲಾ P 

ಅಭಿವೃಧ್ಧ ಮಾನಿ ನೀಡುವುದು) 


ಸರ್ಕಾರದ ಭದ್ರತಾ ಪತ್ರಗಳಿಂದ `ಬರೆದ್ದ 
ದವನು ಬಜೆಟ್‌ಗೆ ಹೊಂದಾಣಿಕೆ 
ಸನ ಾಗಿದೇ. ಹಾಗಾದಲ್ಲಿ ಕೊರತೆ 
ಬಜೆಟ್‌ ಎಷ್ಟು; (ಕಳೆದ 3 ವರ್ಷಗಳ ಮಾಹಿತಿ 
ಡುವುದು)“ 


ಸಕಾರದ ಭದತಾ ಪತ್ವಗಭನು ರಾಷ್ನದ" 
KOK ಖರೀದಿಸಬಹುದೇ; ಸಾಗಿ ನ ದವ 
ರೀತಿ ಖರೀದಿ ಮಾಡಬಹು ಸ ಕ್ಲಾಗಿದಲ್ಲಿ 'ಪಂಬಂ ೦ಧ 
ಸರ್ಕಾರ , ನೀಡಿರುವ ಧ್ಹುಸದ್ದುನಂಬಿಂರ 
ಹಾಗೂ ಸರ್ಕಾರ ಇದಕ್ಕೆ ನೀಡುವ ಬಡ್ಡಿ ಎಷ್ಟು? 
(ವಿಷರವಾದ ಮಾಹಿತಿ ಸೇಡುವುದು) 


ಸಂಖ್ಯೆ: ಆಣ ಆಖಇ 202. sul 


” (ಬಸವರಾಜ ಬೊಮ್ಮ್ಯಾಯಿ)-” 
ಮುಖ್ಯ Mod 


3 


Generated from eOffice by G JAGADEESHA. CMO-5{G4), JOINT SECREATRY, CMO on 17/02/2022 10:34 AM 


ಅನುಬಂಧೆ-1 


ಸರ್ಕಾರದ ಜಮೆ ಮತ್ತು ವೆಚ್ಚಗಳನ್ನು ವರ್ಗೀಕರಿಸುವ ಮತ್ತು ದಾಖಲಿಸುವ ಹಾಗೂ ಲೆಕ್ಕ ಮಾಡುವ 
ಉದ್ದೇಶಕ್ಕಾಗಿ ಲೆಕ್ಕ ಶೀರ್ಷಿಕೆಗಳನ್ನು ಉಪಯೋಗಿಸಲಾಗುತ್ತದೆ. 


ಭಾರತೀಯ ಸಂವಿಧಾನದ ಅನುಚ್ಛೇದ 150 ರನ್ವಯ ಸರ್ಕಾರದ ಲೆಕ್ಕಗಳನ್ನು ನಿಗಧಿತ ನಮೂನೆಯಲ್ಲಿ 
ಸಿದ್ದಪಡಿಸುವ ಮತ್ತು ನಿರ್ವಹಿಸುವ ಅಧಿಕಾರವನ್ನು ಭಾರತದ ಲೆಕ್ಕನಿಯಂತ್ರಕರು ಮತ್ತು 'ಮಹಾಲೆಕ್ಕಪರಿಶೋಧಕರಿಗೆ 
ನೀಡಲಾಗಿದೆ. 


ದಿನಾಂಕ: ೦1.೦4.1974 ರಿಂದ 3 ಅಂಕಿಯ ಪ್ರಧಾನ -ಲೆಕ್ಕ ಶೀರ್ಷಿಕೆ ಉಪಯೋಗಿಸಿ ಲೆಕ್ಕವನ್ನು 
ನಿರ್ವಹಿಸಲಾಗುತ್ತಿತ್ತು. ಅನಂತರ, ದಿನಾಂಕ: ೦1.೦4.1987 ರಿಂದ ಜಾರಿಗೆ ಬಂದ ಲೆಕ್ಕ ಪದ್ಧತಿಯ ಅನ್ವಯ 4 ಅಂಕಿಗಳ 
ಪ್ರಧಾನ: ಲೆಕ್ಕ ಶೀರ್ಷಿಕೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಅದರಂತೆ, ಭಾರತ ಸರ್ಕಾರದ ಲೆಕ್ಕ ಪತ್‌ರಗಳ 
ಮಹಾನಿಯಂತ್ರಕರ ಸೂಚನೆಯನ್ವಯ ಭಾರತ ಸರ್ಕಾರದ ಮತ್ತು ರಾಜ್ಯಗಳ ರಾಜಸ್ವ ಜಮೆ ಮತ್ತು ವೆಚ್ಚಗಳನ್ನು 15 
ಅಂಕಿಗಳ ಲೆಕ್ಕ ಶೀರ್ಷಿಕೆ ಮೂಲಕ ನಿರ್ವಹಿಸಲಾಗುತ್ತಿದೆ. 


ಭಾರತ ಸರ್ಕಾರದ ಲೆಕ್ಕ ಪತ್ರಗಳ ಮಹಾನಿಯಂತ್ರಕರು, ಸೂಚಿಸುವ ಲೆಕ್ಕ ಶೀರ್ಷಿಕೆಗಳನ್ನು ಕರ್ನಾಟಕವು 
ಸೇರಿದಂತೆ ಎಲ್ಲಾ ರಾಜ್ಯಗಳು ಅಳವಪಡಿಸಿಕೊಂಡಿರುತ್ತವೆ. ಈ 15 ಅಂಕಿಗಳ ಲೆಕ್ಕ ಶೀರ್ಷಿಕೆಯ ವಿವರಗಳು ಕೆಳಕಂಡಂತೆ " 
ಇರುತ್ತದೆ. 


ಉದಾಹರಣೆಗೆ- ಭಾಗ್ಯಲಕ್ಷ್ಮಿ ಯೋಜನೆಯ 15 ಅಂಕಿಯ ಲೆಕ್ಕ ಶೀರ್ಷಿಕೆ:2235-02-102-0-25-100 


ವಿವರ ಅಂತ ಅಂಶಗಳು ಉದಾಹರಣೆಗೆ 
ಪ್ರಧಾನ ಲೆಕ್ಕ ಶೀರ್ಷಿಕೆ (Major Head) 4 2235-ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ 
ಉಪ ಪ್ರಧಾನ ಲೆಕ್ಕ ಶೀರ್ಷಿಕೆ (Sub Major Head) 2 ೦2- ಸಮಾಜ ಕಲ್ಯಾಣ 
ಒಳ ಶೀರ್ಷಿಕೆ (Minor Head) 3 102 - ಮಕ್ಕಳ ಕಲ್ಯಾಣ 
ಗುಂಪು ಉಪ ಶೀರ್ಷಿಕೆ (Group Sub Head) 1 i 0- 
ಉಪ ಶೀರ್ಷಿಕೆ (ub ಊಂ) 3 25-ಭಾಗ್ಯ ಲಕ್ಷ್ಮಿ ಯೋಜನೆ 
[ಉದ್ದೇಶ ಲೆಕ್ಕ ಶೀರ್ಷಿಕೆ (bj: ad) 3 100 - ಧನ ಸಹಾಯ 


ಭಾರತ ಸರ್ಕಾರವು ಸೇರಿದಂತೆ ಎಲ್ಲಾ ರಾಜ್ಯಗಳು ಒಳಶೀರ್ಷಿಕೆ (Minor Head) ವರೆಗೆ ಒಂದೇ ರೀತಿಯ 
'ಉದ್ದೇಶಕ್ಕಾಗಿ ನಿಗಧಿಪಡಿಸಿದ ಲೆಕ್ಕ ಶೀರ್ಷಿಕೆಗಳನ್ನು ಮಾತ್ರ ಉಪಯೋಗಿಸಬೇಕು. 


4 
2. 


3. 


ಭಾರತ ಸರ್ಕಾರದ ಲೆಕ್ಕ ಪತ್ರಗಳ ಮಹಾನಿಯಂತ್ರಕರ ಕಚೇರಿಯ ಎಲ್‌.ಎಂ.ಎಂ.ಹೆಚ್‌. (List of Major and 
Minor Heads) ರನ್ವಯ ಲೆಕ್ಕ ಶೀರ್ಷಿಕೆಗಳಲ್ಲಿ ಕೆಳಕಂಡ ವಿಧಗಳು ಇರುತ್ತವೆ. 


ರಾಜಿಸ್ವ ಲೆಕ್ಕ ಶೀರ್ಷಿಕೆ -೦೦೦5 ರಿಂದ 1606 ರವರೆಗೆ 
ವೆಚ್ಚ ಲೆಕ್ಕ ಶೀರ್ಷಿಕೆ - 201 ರಿಂದ 3606 ರವರೆಗೆ 


ಬಂಡವಾಳ ಜಮಾ ಲೆಕ್ಕ ಶೀರ್ಷಿಕೆ - 4000 ರವರೆಗೆ 


ಬಂಡವಾಳ ವೆಚ್ಚ ಲೆಕ್ಕ ಶೀರ್ಷಿಕೆ - 4046 ರಿಂದ.5475 ರವರೆಗೆ 
ಸಾರ್ವಜನಿಕ ಖಣ ಲೆಕ್ಕ ಶೀರ್ಷಿಕೆ - 6001 ರಿಂದ 6005 ರವರೆಗೆ 


ಸಾದಿಲ್ವಾರು ನಿಧಿ ಲೆಕ್ಕ ಶೀರ್ಷೀಕೆ- 8000 


ಸಾರ್ವಜನಿಕ ಲೆಕ್ಕದ ಲೆಕ್ಕ ಶೀರ್ಷಿಕೆ - 8001 ರಿಂದ 8999 ರವರೆಗೆ 


ಕ್ರಮ ಸಂಖ್ಯೆ: 12, 4 & 6 ಲೆಕ್ಕ ಶೀರ್ಷಿಕೆಗಳು ಇಲಾಖಾವಾರು ಇರುತ್ತದೆ. 


' ಪಾಲ ಮತ್ತು ಮುಂಗಡಗಳು ಲೆಕ್ಕ ಶೀರ್ಷಿಕೆ-6075 ರಿಂದ 7615 ರವರೆಗೆ 


ಇಲಾಖಾವಾರು ಲೆಕ್ಕ ಶೀರ್ಷಿಕೆಗಳ ವಿವರ 


ಸಾರ್ವಜನಿಕ [ 
ರಾಜಸ್ವ ಬಂಡವಾಳ ಮಿ ಲ 
, ಸಾಲ ಮತ್ತು | ಒಟು 
ಕ್ರ.ಸಂ. ಇಲಾಖೆಗಳು ಲೆಕ್ಕ ಲೆಕ್ಕ ಮುಂಗಡಗಳ Kwon 
) ೯! 
ಶೀರ್ಷಿಕೆಗಳು | ಶೀರ್ಷಿಕೆಗಳು ಲೆಕ್ಕ 
ಶೀರ್ಷಿಕೆಗಳು 
1. ಕೃಷಿ 52 5 0 57 
MN ( 
2. ರೇಷ್ಮೆ 14 3 [) w 
3. ತೋಟಗಾರಿಕೆ 24 3 [) 27 
4. ಮೀನುಗಾರಿಕೆ 20 5 [) 25 
§ | 
5 ಪಶುಸಂಗೋಪನೆ 27 3 [) 30 
6. ಆರ್ಥಿಕ 54 4 9 | 67 
7. ಇ-ಆಡಳಿತ 6 [) [) 6 
8. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 66 4 0 70 
WR IS 
9. ಒಳಾಡಳಿತ 57 8 [) 65 


10. ಸಾರಿಗೆ 26 7 33 
n. ಮೂಲಭೂತ ಸೌಕರ್ಯ 14 14 28 
12 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 62 9 ಗ 
13 ಅರಣ್ಯ 56 5 [1 
14 ಪರಿಸರ ಮತ್ತು ಜೀವಿಶಾಸ್ತ್ರ 7 [) 7 
| rer 
15 ಸಹಕಾರ 2 2 27 
16 ಹಿಂದುಳಿದ ವರ್ಗಗಳ ಕಲ್ಯಾಣ 25 12 37 
[ess pk 
7 ಪರಿಶಿಷ್ಟ ಜಾತಿಗಳ ಕಲ್ಯಾಣ 38 8 46 
18 ಪರಿಶಿಷ್ಟ ಪಂಗಡಗಳ ಕಲ್ಯಾಣ 2 6 29 
19 ಅಲ್ಪಸಂಖ್ಯಾತರ ಕಲ್ಯಾಣ 22 3 25 
20 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 73 10 84 
2. ಪ್ರವಾಸೋದ್ಯಮ 13 5 18 
ರ, 
22. ವಾರ್ತೆ 16 1 17 
r 1— 
2. ಯುವಜನ ಸೇವೆಗಳು 18 3 pi 
24 ಆಹಾರ ಮತ್ತು ನಾಗರೀಕ ಸರಬರಾಜು 2 1 24 
25 ಕಂದಾಯ 107 10 “7 
26 ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 15 [) 15 
27 ವಸತಿ 18 1 19 
28 ಉನ್ನತ ಶಿಕ್ಷಣ 60 8 68 
29 ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ 53 8 «1 
30. ಗಣಿ 6 1 7 
Bs 


31 ಕೈಮಗ್ಗ ಮತ್ತು ಜವಳಿ 8 [2 [) 8 


32 ಸಣ್ಣ ಕೈಗಾರಿಕೆ 16. 1 "°° 17 
| 
33 ಭಾರಿ ಮತ್ತು ಮಧ್ಯಮ ಕೈಗಾರಿಕೆ n 1 5 17 
34 ನಗರಾಭಿವೃದ್ದಿ 232 16 6 254 
35 ಲೋಕೋಪಯೋಗಿ 45 20 [) 65 
36 ಭಾರಿ ನೀರಾವರಿ 4 32 19 [o) 51 
37 ಸಣ್ಣ ನೀರಾವರಿ 29 1 [) 40 
ME IS ಮ 
38 ಆರೋಗ್ಯ 58 10 [e) 68 
39 ವೈದ್ಯಕೀಯ ಶಿಕ್ಷಣ 4 20 [) 61 
40. ಕಾರ್ಮಿಕ 15 1 [) 16 


—— 
ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು t 


41 39 3 [) 42 
ಜೀವನೋಪಾಯ ಇಲಾಖೆ : 
———— 
42 ಇಂಧನ 5 1 1 7 
43 ಕನ್ನಡ ಮತ್ತು ಸಂಸ್ಕೃತಿ 33 2 [ 35 
ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 25 6 0. 31 
45 ಕಾನೂನು - 24 1 0 25 
46 | ಸಂಸದೀಯ ವ್ಯವಹಾರಗಳು 31 [) | [) 31 
ಗಾ 
47 ಖುಣ ಮೇಲುಸ್ತುವಾರಿ 208 [e) 27 235 
ಒಟ್ಟು 1870 261 51 2182 


ad 


ಸಂಖ್ಯೆ; ಆಇ 1 ಆಖಳ 2022. 


ಅನುಬಂಧ-2 


ಸರ್ಕಾರವು ರಾಜ್ಯದ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಟಾನಗೊಳಿಸಲು ಮತ್ತು ಬಂಡವಾಳ ಆಸ್ತಿ 
ಸೃಜಿಸಲು ಸಾಲವನ್ನು ಪಡೆಯುತ್ತದೆ. ಇದರಲ್ಲಿ ಅಂತರಿಕ ಸಾಲ ಅಂದರೆ ಮುಕ್ತಮಾರುಕಟ್ಟೆ ಸಾಲ & ನಬಾರ್ಡ್‌ ಸಾಲ 
ಇರುತ್ತದೆ. 


ಮುಕ್ತ ಮಾರುಕಟ್ಟೆಯಲ್ಲಿ ಸಾಲವನ್ನು ಪಡೆಯಲು ಸರ್ಕಾರದ ಭದ್ರತಾ ಪತ್ರಗಳನ್ನು ಹೊರಡಿಸಲಾಗುತ್ತದೆ. 
ಇವುಗಳಲ್ಲಿ ಮೂರು ವಿಧಗಳಿರುತ್ತವೆ. 


1. ಖಜಾನೆ ಬಿಲ್ಲುಗಳು 
2. ಹಣಕಾಸು ನಿರ್ವಹಣೆ ಬಿ್ಬುಗಳು 
3. ದಿನಾಂಕ ಸಹಿತ ಸರ್ಕಾರದ ಭದ್ರತಾ ಪತ್ರಗಳು 


ಖಜಾನೆ ಬಿಲ್ಲುಗಳು ಮತ್ತು ಹಣಕಾಸು ನಿರ್ವಹಣೆ ಬಿಲ್ಲುಗಳನ್ನು ಕೇಂದ್ರ ಸರ್ಕಾರವು ಅಲ್ದಾವಧಿಯಲ್ಲಿ ಸ್ವೀಕೃತಿ 
ಮತ್ತು ವೆಚ್ಚದ ಕೊರತೆಯನ್ನು ಸರಿದೂಗಿಸಲು ಬಳಸುತ್ತದೆ. ರಾಜ್ಯ ಸರ್ಕಾರಗಳು ಇವುಗಳನ್ನು ಉಪಯೋಗಿಸಲು 
ಬರುವುದಿಲ್ಲ. 


ದಿನಾಂಕ ಸಹಿತ ಸರ್ಕಾರದ ಭದ್ರತಾ ಪತ್ರಗಳು ದೀರ್ಫಾವಧಿ ಭದ್ರತಾ ಪತ್ರಗಳಾಗಿರುತ್ತವೆ. ರಾಜ್ಯ ಸರ್ಕಾರಗಳ 
ಭದ್ರತಾ ಪತ್ರಗಳನ್ನು ರಾಜ್ಯ ಅಭಿವೃದ್ದಿ ಸಾಲಗಳೆಂದು ಸಹ ಕರೆಯಲಾಗುತ್ತದೆ. ಇವುಗಳಿಗೆ ನಿರ್ದಷ್ಟ ಬಡ್ಡಿ ದರದಲ್ಲಿ 
ಬಡ್ಡಿಯನ್ನು ಅರ್ಧವಾರ್ಷಿಕವಾಗಿ ಪಾವತಿಸಬೇಕಾಗುತ್ತದೆ ಹಾಗೂ ಪರಿಪಕ್ಕಗೊಂಡ (My) ದಿನಾಂಕ ದಂದು 
ಪೂರ್ಣ ಮೊತ್ತದ ಅಸಲನ್ನು ಪಾವತಿಸಬೇಕಾಗುತ್ತದೆ. 


ಒಟ್ಟಾರೆ ಸ್ವೀಕೃತಿ ಮತ್ತು ಒಟ್ಟಾರೆ ವೆಚ್ಚದ ವ್ಯತ್ಯಾಸವನ್ನು ಆರ್ಥಿಕ ಕೊರತೆ ಎಂದು ಕರೆಯಲಾಗುವುದು. ಕೆ.ಎಪ್‌ 
ಆರ್‌ ಎ ನಿಯಮಗಳ ಅನ್ವಯ ಜಿ.ಎಸ್‌.ಡಿಪಿ.ಯ ಶೇ. 3% ರವರೆಗೆ ಸಾಲ ಪಡೆಯಲು ಅವಕಾಶವಿರುತ್ತದೆ. ಈ 
ಸಾಲದಲ್ಲಿ ಮುಕ್ತ ಮಾರುಕಟ್ಟ ಸಾಲ, ನರ್ಬಾಡ್‌ ಸಾಲ ಮತ್ತು ಭಾರತ ಸರ್ಕಾರದ ಸಾಲಗಳು ಒಳಗೊಂಡಿರುತ್ತವೆ. 
ಮುಕ್ತ ಮಾರುಕಟ್ಟೆ ಸಾಲವನ್ನು ರಾಜ್ಯ ಸರ್ಕಾರವು ನೇರವಾಗಿ ಪಡೆಯಲು ಬರುವುದಿಲ್ಲ. 


ಮೊದಲಿಗೆ, ಕರ್ನಾಟಕ ರಾಜ್ಯವು ಸೇರಿದಂತೆ ಇತರೆ ರಾಜ್ಯಗಳು ಭಾರತ ಸರ್ಕಾದಿಂದ ಸಂವಿಧಾನದ ಆರ್ಟಿಕಲ್‌ 
293(3) ರಡಿ ಸಾಲ ಪಡೆಯಲು ಅನುಮೋದನೆ ಪಡೆಯಲಾಗುತ್ತದೆ. ನಂತರ, ರಾಜ್ಯ ಸರ್ಕಾರದ ಪರವಾಗಿ ಭಾರತೀಯ 
ರಿಸರ್ವ ಬ್ಯಾಂಕ್‌ (ಣ81) ಭದ್ರತಾ ಪತ್ರ/ 80. ಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಹರಾಜು ಮಾಡುತ್ತದೆ. ಹರಾಜು 
ಮಾಡುವ ಮುನ್ನ ಪ್ರಮುಖ ಕನ್ನಡ ಮತ್ತು ಆಂಗ್ಲ ಪತ್ರಿಕೆಗಳಲ್ಲಿ ಪ್ರಚುರ ಪಡಿಸಲಾಗುತ್ತದೆ. 


ಸದರಿ ಹರಾಜಿನಲ್ಲಿ ಸ್ಪರ್ಧಾತ್ಮಕ ಬಿಡ್‌ (ಂmpeಳe Bd) ಮತ್ತು ಸ್ಪರ್ಧಾತ್ಮಕವಲ್ಲದ ಬಿಡ್‌ (Non- 
Competitive Bidding) Nಳಿರುತ್ತದೆ. ಸ್ಪರ್ಧಾತ್ಮಕ ಬಿಡ್‌ (೧ಂmpಆt೪ಂ Bidding) ನಲ್ಲಿ ಸಂಸ್ಥೆಗಳು ಅಂದರೆ ಬ್ಯಾಂಕ್‌ 


ಮತ್ತು ಇತರೆ ಸಂಸ್ಥೆಗಳು (೯೩೦i! instಟtಂ)ಭಾಗವಹಿಸುತ್ತವೆ. ಸ್ಫರ್ಧಾತ್ಮಕವಲ್ಲದ ಬಿಡ್‌ (Non-Competitive 

Bldding) ನಲ್ಲಿ ಸಾರ್ವಜನಿಕರಿಗೆ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಪತ್ರಿಕೆಗಳಲ್ಲಿನ ಮಾಹಿತಿಯನ್ನು ಆಧಾರಿಸಿ, | 
ಸಾರ್ವಜನಿಕರು, ಸ್ಪರ್ಧಾತ್ಮಕವಲ್ಲದ ಬಿಡ್‌ (Non-೦ಂmpಳಂ ಔiddin) ನಲ್ಲಿ ಭಾಗವಹಿಸಲು ಣ8। ವೆಬ್‌ ಸೈಟ್‌ ನಲ್ಲಿ 

ಅವಕಾಶ ಕಲ್ಪಿಸಲಾಗಿದೆ. ಈ ಸಂಬಂಧ ಸರ್ಕಾರ ಯಾವುದೇ ರಿಯಾಯಿತಿ ನೀಡುವುದಿಲ್ಲ. ಬಡ್ಡಿದರವು ಸಾಲದ 

ಮೊತ್ತ, ಸಾಲದ ಅವಧಿ, ಸಾಲ ಪಡೆಯುವ ಮಾಹೆ ಮತ್ತು ಬಿಡ್‌ (ಸ್ಪರ್ಧಾತ್ಮಕ/ಸ್ಪರ್ಧಾತ್ಮಕವಲ್ಲದ) ಮೇಲೆ 
ಅವಲಂಬಿತವಾಗಿರುತ್ತದೆ. 


ಈ ರೀತಿ ಮುಕ್ತ "ಮಾರುಕಟ್ಟೆಯಲ್ಲಿ ಪಡೆದ ಸಾಲವನ್ನು ಸ್ವೀಕೃತಿ ಲೆಕ್ಕ ಶೀರ್ಷಿಕೆ ಲೆಕ್ಕ ಶೀರ್ಷಿಕೆ-6003-00-101-3- 
೦5 ಗೆ ಜಮಾ ಮಾಡಲಾಗುತ್ತದೆ. ವಿವರಗಳು ಕೆಳಕಂಡಂತೆ ಇದೆ. 


[ವರ್ಷ ]ಮೊತ್ತ(ರೂ. ಕೋಟಿಗಳಲ್ಲಿ) ಜಿ.ಎಸ್‌.ಡಿ.ಪಿಯ 
ಶೇಕೆಡವಾರು 
2019-20 | 48500.00 2.25% 
2020-21 ಮ 3.72%, (+) | 
2021-22 | 22000.00 ದಿಸೆಂಬರ್‌-21 ರ ಅಂತ್ಯಕ್ಕೆ | ೦.89%, 


ಕೋವಿಡ್‌-19 ಹಿನ್ನಲೆಯಲ್ಲಿ, ರಾಜಸ್ವ ಸ್ವೀಕೃತಿಗಳು ಕುಂಠಿತವಾದ ಹಿನ್ನಲೆಯಲ್ಲಿ, ಕೇಂದ್ರ -“ಸರ್ಕಾರವು 
ಜಿ.ಎಸ್‌.ಡಿ.ಪಿಯ ಶೇ.5.0% ರವರಗೆ ಸಾಲ ಪಡೆಯಲು ಅವಕಾಶ ಕಲ್ಪಿಸಿತ್ತು. ಅದರನ್ವಯ ರಾಜ್ಯ ಸರ್ಕಾರವು, 
ಜಿ.ಎಸ್‌.ಡಿ..ಪಿಯ ಶೇ 5.0% ರವರಗೆ ಸಾಲ ಪಡೆಯಲು ಉಭಯ ಸದನಗಳ ಅನುಮೋದನೆ ಪಡೆದಿರುತ್ತದೆ. 


ಸಂಖ್ಯೆ: ಆಇ ಅಖಇ 2022. 


